ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 363 
ಸದಸ್ಕರ ಹೆಸರು ಶ್ರೀ. ಎಂ.ಪಿ ಸುನೀಲ್‌ ಸು: ಬಮಣಿ 
ಉತ್ತರಿಸಬೇಕಾದ ಸಚಿವರು ಸಾರಿಗೆ ಸಚಿವರು 
ಉತ್ತರಿಸಬೇಕಾದ" ದಿನಾಂಕ % 18-07-2019 

ಕ್ರಸಂ ಪಶ್ನೆ ಉತ್ತರ 

ಆ |ಕೊಡಗು ಜಿಲ್ಲೆಯಲ್ಲಿನ ಬಸ್‌ ನಿಲ್ದಾಣಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕ.ರಾ.ರ.ಸಾನಿಗಮದ 05 
ಸಾರ್ವಜನಿಕರಿಗೆ ಕುಡಿಯುವ ನೀರಿನ | ಬಸ್‌ ನಿಲ್ದಾಣಗಳಿರುತ್ತವೆ. 

* .| ಸೌಲಭ್ಯ  ಕಲ್ಪಿಸಲಾಗಿದೆಯೇ; (ವಿವರ ಈ ಬಸ್‌ ನಿಲ್ದಾಣಗಳಲ್ಲಿ ಕುಡಿಯುವ ನೀರಿನ 
ನ ಇಲ್ಲವಾದಲ್ಲಿ ಯಾವಾಗ | ವ್ಯವಸ್ಥೆಗಾಗಿ ಟ್ರಫ್‌ ನಿರ್ಮಿಸಲಾಗಿದೆ ಹಾಗೂ ಕೊಳವೆ | 
ಸವರಿ ಹಲಭ್ಯನನ್ನು ಕಲ್ಪಿಸರಾಗುವುಧೂ ಬಾವಿಯಿಂದ ನೀರು ಪೂಕೈಸಲಾಗುತ್ತಿದ್ದು, ತೆರೆದ ನೀರು 
(ಎನರ:ನೀಡುವುದು) ಸಂಗ್ಗಹಣ ಟ್ಯಾಂಕ ಮುಖಾಂತರ ` ಶೇಖರಣೆ ಮಾಡಿ 

ಸರಬರಾಜು ಮಾಡಲಾಗುತ್ತದೆ. 

ಆ | ಜಿಲ್ಲೆಯಲ್ಲಿನ ಬಸ್‌ ನಿಲ್ದಾಣಗಳಲ್ಲಿ ಕೊಡಗು ಜಿಲ್ಲೆಯ ಎಲ್ಲಾ ಬಸ್‌ ನಿಲ್ದಾಣಗಳಲ್ಲಿ 


ಕ್ರಮಗಳೇನು; (ವಿವರ ನೀಡುವುದು) 


ಧೂಮಪಾನ ನಿಷೇಧಕ್ಕೆ ಕೈಗೊಂಡಿರುವ 


ಧೂಮಪಾನ ನಿಷೇಧಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ 


"| ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1 “ಧೂಮಪಾನ £ 
ಧೂಮಪಾನ ಮಾಡುವುದು ಅಷರಾಧ ನಿಷೇಧ 
ಕಾನೂನನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ppd 
2003. ರನ್ನಯ ರೂ.200-00 ದಂಡ 'ಎಧಿಸಲಾಗುವುದು ಎಂಬ 
ಮಾಹಿಶಿಯ ಫಲಕಗಳನ್ನು ಸಾರ್ವಜನಿಕರ ಗಮನಕ್ಕೆ 
ಪ್ರದರ್ಶಿಸಲಾಗಿದೆ. 


2) ಬಸ್‌ ನಿಲ್ದಾಣಗಳನ್ನು ಧೂಮಪಾನ ಮುಕ್ತ 
ವಲಯಗಳನ್ನಾಗಿಸಲು ತಪಾಸಣೆಗಾಗಿ ಸಂಚಾರ ನಿಯಂತ್ರಕರು 
ಮತ್ತು ಭದ್ರತಾ ರಕ್ಷಕರನ್ನು ನಿಯೋಜಿಸಲಾಗಿದೆ. 

3) ಧೂಮಖಾನ ನಿಷೇಧ ಕಾನೂನನ್ನು ಉಲ್ಲಂಘಿಸಿ. ಏಪ್ರಿಲ್‌ 
2018 ರಿಂದ ಜೂನ್‌ 201ರ ಅವಧಿಯಲ್ಲಿ ಬಸ್‌ ನಿಲ್ದಾಣಗಳಲ್ಲಿ 
ಧೂಮಪಾನ ಮಾಡಿದ 151! ಸಾರ್ವಜನಿಕರಿಗೆ ರೂ.30.200/- ದಂಡ 
ವಿಧಿಸಲಾಗಿರುತ್ತದೆ. 


ಕ್ರಮಗಳೇನು? (ವಿವರ ನೀಡುವುದು) 


ಜಿಲ್ಲೆಯಲ್ಲಿನ ಬಸ್‌ ನಿಲ್ದಾಣಗಳಲ್ಲಿ | 
ಸ್ವಚ್ಛತೆಯನ್ನು" ಕಾಪಾಡಲು ಕೈಗೊಂಡಿರುವ 


ಬಸ್‌ ನಿಲ್ದಾಣಗಳ ಸ್ನಚ್ಛತಾ ಕಾರ್ಯ 
ನಿರ್ವಹಿಸಲು ಟೆಂಡರ್‌ ಮೂಲಕ ಗುತ್ತಿಗೆದಾರರನ್ನು 
ಆಯ್ಕೆ ಮಾಡಿ ಕರಾರು ಒಪ್ಪಂದ ಮಾಡಿಕೊಳ್ಳಲಾಗಿದೆ. 
ಗುತ್ತಿಗೆದಾರರು ಕೊಡಗು ಜಿಲ್ಲೆಯಲ್ಲಿನ ಮಡಿಕೇರಿ, 


ಸೋಮವಾರಪೇಟೆ, ಕುಶಾಲನಗರ. ವಿರಾಜಪೇಟೆ ಮತ್ತು 


ಹೆಬ್ಬಾಲೆ ಬಸ್‌ ನಿಲ್ದಾಣಗಳ ಸ್ವಚ್ಛತಾ ಕಾರ್ಯವನ್ನು 

ನಿರ್ವ ಭಹಿಸುತ್ತಿರುತ್ತಾರೆ. i 
ಬಸ್‌ ನಿಲ್ದಾಣದ ಮೇಲ್ವಿಚಾರಕರು ಮತ್ತು 
ನಿಲ್ದಾಣವನ್ನು ಪರಿಶೀಲಿಸಿ 


ಘಟಕ ವ್ಯವಸ್ಥಾಪಕರು ಬಸ್‌ 
ಶುಚಿತ್ತ ನಿರ್ವಹಿಸುವ ಸಂಬಂಧ ಗುತ್ತಿಗೆದಾರರಿಗೆ ಕಾಲ- 


ಕಾಲಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡುತ್ತಿರುತ್ತಾರೆ ಹಾಗೂ 
ಶುಚಿತ್ವ ಕಾರ್ಯ ನಿರ್ವಹಣೆಯ ಉಸ್ತುವಾರಿ 
ನಡೆಸುತ್ತಿದ್ದಾರೆ. 
ಸಂಖ್ಯೆ: ಟಿಡಿ 32 ಟಿಸಿಕ್ಕೂ 2019 - 
ಫ್ರಿ. 
(ಡಿ.ಸಿ.ತಮ್ಮಣ್ಣಿ) 


ಸಾರಿಗೆ ಸಚಿವರು 


